ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


84 
ಶ್ರೀ ಮರಿತಿಬ್ಬೇಗೌಡ 

(ಶಿಕ್ಷಕರ ಕೇತು) 

02-03-2020. 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


(ಸಂ 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ 1995ನೇ ಸಾಲಿನಿಂದ 
2001ನೇ ಸಾಲಿನವರೆಗೆ ಪ್ರಾರಂಭವಾ 
ಗಿರುವ . ಅನುದಾನರಹಿತ ಕನ್ನಡ 
ಮಾಧ್ಯಮ ಪ್ರಾಥಮಿಕ ಶಾಲೆ, ಪ್ರೌಢ 
ಶಾಲೆ ಮತ್ತು ಪದವಿ ಪೂರ್ವ 
ಕಾಲೇಜುಗಳ ಸಂಖ್ಯೆ ಎಷ್ಟು? 


1995ನೇ ಸಾಲಿನಿಂದ 2001ನೇ ಸಾಲಿನವರೆಗೆ 
ಪ್ರಾರಂಭವಾಗಿರುವ ಅನುದಾನರಹಿತ ' ಕನ್ನಡ 
ಮಾಧ್ಯಮ ಪ್ರಾಥಮಿಕ ಶಾಲೆ, ಪ್ರೌಢ ಶಾಲೆಗಳ 
ಸಂಖ್ಯೆ- 

ಪ್ರಾಥಮಿಕ | ಪ್ರೌಢ 
ಶಾಲೆಗಳು | ಶಾಲೆಗಳು 


ಪದವಿ ``ಪೂರ್ವ! 
ಕಾಲೇಜು ' 


ಈ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿ 
ಸುತ್ತಿರುವ ಬೋಧಕ/ಬೋಧಕೇತರರಿಗೆ 
ಕನಿಷ್ಠ ವೇತನ ನೀಡಲಾಗುತ್ತಿದೆಯೇ; 


ನೀಡಲಾಗುತ್ತಿದೆ. 
ಅನುದಾನರಹಿತ ಖಾಸಗಿ ಪದವಿ ಪೂರ್ವ 


ಈ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿ 
ಸುತ್ತಿರುವವರಿಗೆ ಸೇವಾ ಭದ್ರತೆ ಇಲ್ಲದೆ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; | 


ಕಾಲೇಜುಗಳ ನೌಕರರಿಗೆ ಸಂಬಂಧಿಸಿದಂತೆ ಕೆಲವು 
ಸೇವಾ ಭದ್ರತೆ ಹಾಗೂ ಸೇವಾ ಸೌಲಭ್ಯಗಳನ್ನು 
ನೀಡಲು ಸರ್ಕಾರದ ಆದೇಶ ಸಂಖ್ಯೆ:ಇಡಿ 104 
ಐಸ್‌ಇಪಿ 2005 ದಿನಾ೦ಕ:12-01-2006ರನ್ಬಯ 


ಶಿಕ್ಷಣ ನಿರ್ದೇಶನಾಲಯದ ಸುತ್ತೋಲೆ ದಿನಾಂಕ: 
11-10-2006 ಮತ್ತು ದಿನಾಂಕ:03-11-2008, 
ದಿನಾ೦ಕ:30-06-2009 ಹಾಗೂ ದಿನಾಂ೦ಕ:12-07- 
2010ರಲ್ಲಿ ಖಾಸಗಿ ಅನುದಾನರಹಿತ ಶಿಕ್ಷಣ 
ಸಂಸ್ಥೆಗಳು ಸದರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವಂತೆ ಎಲ್ಲಾ ಖಾಸಗಿ ಅನುದಾನರಹಿತ 
ಪದವಿ ಪೂರ್ವ ಕಾಲೇಜುಗಳ ಆಡಳಿತ 
ಮಂಡಳಿಗಳಿಗೆ ಸೂಚಿಸಲಾಗಿದೆ. 


Karnataka Education institutions [certain terms 
and conditions’ of service of employees in 
private un-aided Primary and Secondary and 
Pre-university Education; Institutions] Rules- 
2005ರ ನಿಯಮದಂತೆ ಖಾಸಗಿ ಅನುದಾನರಹಿತ 
ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಶಿಕ್ಷಕರುಗಳಿಗೆ ಸೇವಾಭದತೆ ಸೌಲಭ್ಯಗಳನ್ನು 
ಕಡ್ಡಾಯವಾಗಿ ಒದಗಿಸಬೇಕಾಗಿದೆ. ಅದರಂತೆ 
ಅನುದಾನರಹಿತ ಶಾಲೆಗಳಲ್ಲಿನ ಸಿಬಂದಿಗಳಿಗೆ 
ವೇತನವನ್ನು ತತ್ಪಮಾನ ಸರ್ಕಾರಿ ಸೇವೆಯಲ್ಲಿನ 
ಸಿಬ್ಬಂದಿಗಳ ಕನಿಷ್ಟ ಮೂಲ ವೇತನ 


ಆಸ್ಪದ ಕಲ್ಪಿಸಲಾಗಿದೆ. ಅದರಂತೆ, ಪದವಿ:ಪೂರ್ವ [ 


190ರಲ್ಲಿ ಪುಸ್ತಾಪಿಸಿರುವಂತೆ 


ಸಮಾನವಾದಂತಹ ವೇತನವನ್ನು ನೀಡಬೇಕೆಂಬ 


| ಮಾನ ದಂಡವನ್ನು ರೂಪಿಸಲಾಗಿದೆ. 


ಕರ್ನಾಟಿಕ ಶಿಕ್ಷಣ ಕಾಯ್ಕೆ-1983ರ ಸೆಕ್ಷನ್‌-89, 
ಸೌಲಭ್ಯಗಳನ್ನು ಒದಗಿಸದೇ ನಿಯಮಗಳನ್ನು 
ಉಲ್ಲಂಘಿಸಿದಲ್ಲಿ ಶಾಲೆಗಳ ವಿರುದ್ಧ 
ವಿಚಾರಣೆಯನ್ನು ನಡೆಸಿ ದಂಡ ವಿಧಿಸುವಂತಹ 
ಅಧಿಕಾರವನ್ನು ಜಿಲ್ಲಾ ಶಿಕ್ಷಣ ನಿಯಂತ್ರಣ 
ಪ್ರಾಧಿಕಾರ [ರ೯ಣಸಿ]ಕೆ ನೀಡಲಾಗಿದ್ದು, ಸರ್ಕಾರದ 
ಅಧಿಸೂಚನೆ ಸಂಖ್ಯ: ಸಂವ್ಯಶಾಇ 21 ಶಾಸನ 
2017, ದಿನಾ೦ಕ:22.04. 2017 ರಲ್ಲಿ ಸನ್‌ 125ನ್ನು 
ಸೇರ್ಪಡೆ ಮಾಡಲಾಗಿದೆ. 
“125A .Penakty for contravention of section 
88, 89 and 90- Any educational institution 
if found guilty of contravention of either of 
sections 88, 89 and 90 in an enquiry 
conducted, after giving an opportunity of 


being heard, by District Education 
Regulatory Authority, it shall impose a 
penalty: which may extend to five lakh 
rupees.” 


J. 
ಬೋಧಕ/ 


| 
1995 ನೇ ಸಾಫಿನಿಂದ 2001 ನೇ ಸಾಲಿನವರೆಗೆ 


ಈ.|ಈ ಸಂಸ್ಥೆಗಳಲ್ಲಿನ 
ಜೋಧಕೇತರರಿಗೆ ವೇತನಾನುದಾನ | ಪ್ರಾರಂಭವಾಗಿರುವ ಖಾಸಗಿ ಅನುದಾನ ರಹಿತ 
ನೀಡಲು ಅವಶ್ಯವಿರುವ ಅಂದಾಜು | ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ 
ಮೊತ್ತವೆಷ್ಟು ಪೂರ್ವ ಕಾಲೇಜುಗಳ ಸಿಬ್ಬಂದಿಯನ್ನು 
ವೇತನಾನುದಾನಕ್ಕೆ ಒಳಪಡಿಸಿದಲ್ಲಿ ಬೇಕಾಗಿರುವ 
ಅನುದಾನದ  ಮೊತದ ಬಗ್ಗೆ ಮಾಹಿತಿ 
| ಸಂಗ್ರಹಿಸಲಾಗುತ್ತಿದೆ. | 


ಸದರಿಯವರುಗಳಿಗೆ ವೇತನಾನುದಾನ 


ಆರ್ಥಿಕ ಹೊರೆಯ ಮಾಹಿತಿ ಅಂತಿಮಗೊಂಡ 


ಉ. ಮ SE ಇದುವರೆವಿಗೆ | ನಂತರ ಪರಿಶೀಲಿಸಿ, ಈ ಬಗೆ, ಆರ್ಥಿಕ ಇಲಾಖೆಯ 
೪ Uk i ಸಮಾಲೋಚನೆ: ನಂತರ ಸೂಕ್ತ ತೀರ್ಮಾನ 
L A | ಕೈಗೊಳ್ಳಲಾಗುವುದು. 
ಇಡಿ 36 ಪಿಎ೦ಂಸಿ 2020 ರ್‌ 
ಸಾ 
Be ಕುಮಾರ್‌! 


ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಸಚಿವರು 


